ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚವರು 


1278 

ಶ್ರೀ ಎಂ.ಪಿ.ಸುನೀಲ್‌ ಸುಬ್ರಮಣಿ 
17-03-2೦21 y 
ಸಮಾಜ ಕಲ್ಯಾಣ ಸಚಿವರು. 


ಪಶ್ನೆ 


ಉತ್ತರ 


ಅ) 


ರಾಜ್ಯದಟ್ಲರುವ್‌ ಪರಿಶಿಷ್ಠ``ಜಾತಿ` ಮತ್ತು 
ಪಂಗಡದವರ ಸಂಖ್ಯೆ ಎಷ್ಟು: ಇವರುಗಳ 
ಸಾಮಾಜಕ ಉನ್ನತೀಕರಣಕ್ಷೆ ಸರ್ಕಾರಗಳು 
(ರಾಜ್ಯ ಮತ್ತು" ಕೇಂದ್ರ) ಕೈಗೊಂಡಿರುವ 
ಕ್ರಮಗಳೇನು: ಕಳೆದ ಐದು ವರ್ಷಗಳಲ್ಲ 
ನೀಡಲಾಗಿರುವ ಒಟ್ಟು ಅನುದಾನವೆಷ್ಟು: 
(ಮಾಹಿತಿ ನೀಡುವುದು) 


2೦1ರ ಇನಗಣತಿಯೆ'ಪ್ರಕಾರ ರಾಜ್ಯದಣ್ಲ ಪೆರಿಶಿಷ್ಟ 
ಜಾತಿಯವರ ಜನಸಂಖ್ಯೆ - 1,04,74,೦೨೭ ಮತ್ತು 


ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ — 4,48,೨87 
ಇರುತ್ತದೆ. 


ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದವರ 
ಅಭವ್ಯೃದ್ಧಿಗೆ ಸರ್ಕಾರವು ಹಲವಾರು. 
ಕಾರ್ಯಕ್ರಮಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು 
ವಿವಿಧ ಅಭವ್ಯದ್ಧಿ ಇಲಾಖೆಗಳ ಮೂಲಕ ಅನುಷ್ಟಾನ 
ಮಾಡುತ್ತಿವೆ. 


ಕಳೆದ ರ ವರ್ಷಗಳಲ್ಲ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದವರ ಅಭವ್ಯದ್ಧಿಗೆ ವೆಚ್ಚ ಮಾಡಿರುವ 
ಅನುದಾನದ ವಿವರ ಈ ಕೆಳಕಂಡಂತಿದೆ: 
' " (ರೂ. ಕೋಟಗಳಕಲ್ಪ) 
ಎಸ್‌ ಸವಸ್‌ ಈ ಇ.ಎಸ್‌.ಐ 
527.87 | 4385.51 
1381515 | 515010 
18ರ೦3.43 | 770೦.21 
1042470 | 7913.49 
1s623.49 [7227.59 


ವರ್ಷ 
2೦15-16 
2016-17 
207-18 
2018-19 
2019-2೦ 


ಆ) 


ಪರಿಶಿಷ್ಠ ಜಾತಿ ಮತ್ತು ಪಂಗಡದವರು ಪೊರ್ಣ 
ಸ್ವಾವಲಂಬನೆ ಸಾಧಿಸಿ ಅಸಮಾನತೆಯಿಂದ 
ಹೊರಬರಲು ಬೇಕಾಗಬಹುದಾದ 
ಮೀಸಲಾತಿಯ ಅವಧಿ ಎಷ್ಟು: ಇನ್ನೂ ಎಷ್ಟು 
ವರ್ಷ ಮೀಸಲಾತಿ ನೀಡಬೇಕಾಗಬಹುದು; 
(ಮಾಹಿತಿ ನೀಡುವುದು) 


ಪರಿಶಿಷ್ಠ ಜಾತಿ/ಪರಿಶಿಷ್ಠ್ಣ ಪಂಗಡದವರಿಗೆ ಶಿಶ್ಷಣ' 
ಮತ್ತು ಉದ್ಯೋಗದಲ್ಲ ಮೀಸಲಾತಿ ಜಾರಿಯಲ್ಲರುತ್ತದೆ. 


ಇ) 


ಮೀಸಲಾತಿ ಅವಧಿಯ ಬಥ್ಮೆ ಕೇಂದ್ರ ಅಥವಾ 
ರಾಜ್ಯದ ಯಾವುದಾದರು ಸರ್ಕಾರಿ 
ಆದೇಶವಿದ್ದಲ್ಲ ಪ್ರತಿಯನ್ನು ಒದಗಿಸುವುದು? 


ಇದಕ್ಕೆ ಯಾವುದೇ ಅವಧಿ ನಿಗದಿಪಡಿಸಿರುವುದಿಲ್ಲ. 


ಸಕಇ 81 ಪಕವಿ 2೨೦೦1 


(ಅಶ್ರೇರಾಮುಲು) 
ಸಮಾಜ ಕಲ್ಯಾಣ ಸಚಿವರು. 


